ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1896(2180) 
ಸದಸ್ಯರ ಹೆಸರು " ಶ್ರೀ ಯುಂ.ಬಿ.ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ 18-03-2022 

ಉತ್ತರಿಸುವವರು - ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಪ್ರಶ್ನೆಗಳು 


w 
Ko 


—T 


ಉತ್ತರ 


(ಅ) | ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್‌! ತಾಲ್ಲೂಕು 


ಪಂಚಾಯಶ್‌ ಜನಪ್ರತಿನಿಧಿಗಳ ಸದಸ್ಯತ್ವ ಅವಧಿ 


ಪೂರ್ಣಗೊಂಡು ಒಂದು. ವರ್ಷ ಕಳೆದರೂ 
ಚುನಾವಣೆಯನ್ನು ನಡೆಸದೆ ಸರ್ಕಾರ ವಿಳಂಬ 


ಧೋರಣೆಯನ್ನು ತಾಳಲು ಕಾರಣಗಳೀನು;- 


ಹಾಗಿದ್ದಲ್ಲಿ: 
ಹಂತದಲ್ಲಿದೆ; (ವಿಷರಗಳನ್ನು ಒದಗಿಸುವುದು) 


ಚುನಾವಣೆ ಪ್ರಕ್ರಿಯೆ ಯಾವ 


ಜಿಲ್ಲಾ ಪಂಚಾಯತ್‌/ತಾಲ್ಲೂಕು ಪಂಚಾಯತ್‌ 
ಚುನಾವಣೆಯನ್ನು ಸರ್ಕಾರ ಯಾವಾಗ ನಡೆಸಲು 
ಉದ್ದೇಶಿಸಿದೆ? 


ಕರ್ನಾಟಕ ಗ್ರಾಮ್‌ ಸ್ವರಾಜ್‌ ಮತ್ತು ಪಂಚಾಯತ್‌ 
ರಾಜ್‌ ಕಾಯ್ದೆ 1993ರ ತಿದ್ದುಪಡಿ ಅನುಸಾರ ತಾಲ್ಲೂಕು 
ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣನ 
ಕ್ಷೇತ್ರಗಳ ಸಂಖ್ಯೆ ನಿಗದಿಪಡಿಸುವಿಕೆ ಮತ್ತು ಚುನಾವಣಾ 


ಕ್ಷೇತ್ರಗಳ ಗಡಿ ಗುರುತಿಸುವ ಪ್ರಕ್ರಿಯೆಯನ್ನು ಕೈಗೊಳ್ಳುವ 
ಸಲುವಾಗಿ ಕರ್ನಾಟಕ ಪಂಚಾಯತ್‌ ರಾಜ್‌ ಸೀಮಾ] 


ನಿರ್ಣಯ ಆಯೋಗವನ್ನು ರಚಿಸಲಾಗಿದೆ, ಆಯೋಗಕ್ಕೆ 
ಅಧ್ಯಕ್ಷರು ಮತ್ತು ಸದಸ್ಯರನ್ನು ' ನೇಮಿಸಲಾಗಿದ್ದು, 
ಆಯೋಗವು ಕರ್ತವ್ಯ ನಿರ್ವಹಿಸುತ್ತಿದೆ, ಆಯೋಗವು ತನ್ನ 
ವರದಿಯನ್ನು ನೀಡಿದ ನಂತರ ಚುನಾವಣೆ ನಡೆಸುವ ಬಗ್ಗೆ 


ಅವಶ್ಯ ಕ್ರಮಕ್ಕೆ ಗೊಳ್ಳಲಾಗುತ್ತದೆ. 


ಸಂಖ್ಯೆ: ಗ್ರಾಅಪಂರಾ 133 ಜಿಪಸ 2022 


ಶಪೇಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


